ಕರ್ನಾಟಕ ವಿಧಾನ ಪರಿಷತ್ತು 


. ಹುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 135 (824) 
2. ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ಪಾಮನಿರ್ದೇಶನ ಹೊಂದಿದವರು) 
3. ಉತ್ತರಿಸುವ ದಿನಾಂಕ ೦೨.೦3.2೦೦1 
4. ಉತ್ತರಿಸುವ ಸೆಚಿವರು ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
(ಅ) | ಕೆ.ಐ.ಎ.ಡಿ.ಬ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವ್ಯೃದ್ಧಿ ಮಂಡಳಆಯು ಬೆಂಗಳೂರು' 
ವತಿಯಿಂದ ಗ್ರಾಮಂತರ ಜಲ್ಲೆ, ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಯಣಟ್ಣ ಈ 
ಸೋಂಪುರ ಕೆಳಕಂಡ ಕೈಗಾರಿಕಾ ಪ್ರದೇಶಗಳನ್ನು ಅಭವೃದ್ದಿಪಡಿಸಿ, ಹಟ್ಟು 899 
ಹೋಬಳಿಯಲ್ಲ ಎಷ್ಟು ಉದ್ದಿಮೆದಾರರುಗಳಗೆ 149೦ ಎಕರೆ ಜಮೀನುಗಳನ್ನು ಹಂಚಿಕೆ ಮಾಡಲಾಗಿದೆ :- 
ಐನರೆ'ಭಾಮೀನನ್ನೂ y ಉದ್ದಿಮೆಗಳ | ವಿಸ್ತೀರ್ಣ , 
ಕೈಗಾರಿಕಾ ಪ್ರದೇಶ 
ಕೈಗಾರಿಕೆ ್ಲ ಸಂಖ್ಯೆ | (ಎಕರೆಗಳಲ್ಲ) 
ಯೋ a 
ಉಪ ಣಕಾಣಿ ದಾಬಸ್‌.ಪೇಟಿ 1 ಮತ್ತು 2ನೇ ಹಂತ 73 303.00 
ನೀಡಲಿದೆ: ಸೋಂಪುರ 1 ಮತ್ತು 2ನೇ ಹಂತ ೮ಡ6 64100 
ಅವ್ಣೇರಹಳ್ಳಿ (ದಾಬಸ್‌.ಪೇಟಿ 4ನೇ ಹಂತ) 288 406.00 
ದಾಬಸ್‌.ಪೇಟೆ ರನೇ ಹಂತ 2 140.00 
| \ 
(ಆ) ಉದ್ದಿಮೆಗಳಗೆ ಪ್ರತಿ ಈ ಕೈಗಾರಿಕಾ ಪ್ರದೇಶಗಳಗೆ ಹಿಂದೆ ನಿಗಧಿಪಡಿಸಿದ ಹಂಚಿಕೆ ದರ ಮತ್ತು 
ಎಕರೆ ಜಮೀನಿಗೆ ಪ್ರಸ್ತುತ ಇರುವ ತಾತ್ಗಾಲಕ ಹಂಚಿಕೆ ದರದ ವಿವರ ಈ ಕೆಳಕಂಡಂತಿದೆ:- 
ನಿಗಧಿಪಡಿಸುವ ಹಿಂದೆ ಹೆಂಚಕೆ ನೀಡಿದ ಪ್ರಸ್ತುತ ಇರುವ 
ಮೊತ್ತ ಎಷ್ಟು; ಕೈಗಾರಿಕಾ ಪ್ರದೇಶ ವಿವಿಧ ದರ ತಾತ್ನಾಅಕ ಹಂಚಿಕೆ ದರೆ 
(ರೂ. ಲಕ್ಷಗಳಲ್ಲ) (ರೂ. ಲಕ್ಷಗಳಳಿ) 
ದಾಬಸ್‌.ಖಪೇಟಿ 1ನೇ ಹಂತ 3.5೦ 70.೦೦ 


8.00 


10.0೦ 


ನ | 
ಧಾಖನ್‌ಪೇಟೆ 2ನೇ ಹಂತ 15.೦೦ 70.0೦ 
24.೦೦ 
ಸೋಂಪುರ 1 ಮತ್ತು 2ನೇ 57.೦೦ 185.೦೦ 
ಹಂತ 73.82 
'|70.೦೦ ರಿಂದ 78.82 
(ಉಪ ಐಡಾವಣೆ) 
15೦.೦೦ 
ಅವ್ಹೇರಹಳ್ಳಿ (ದಾಬಸ್‌.ಮೇಟೆ ೦.೦೦ 15೦.೦೦ 
4ನೇ ಹೆ೦ತ) § 
ದಾಬಸ್‌.ಪೇಟೆ ೮5ನೇ ಹಂತ 9.೦೦ 139.00 


(ಇ) 


ಸೋಂಪುರ ಹೋಬಳ 
ನಿಗದಿತ ಪ್ರದೇಶದಲ್ಲ 
ಮಾಲಸ್ಯ ನಿಯಂತ್ರಣ 
ಮಂಡಳ ಬಫರ್‌ 
ರೋಸ್‌ ಎಂದು 
ಗುರುತಿಸಿ ಎಷ್ಟು 
ಕೈಗಾರಿಕೆಗಳನ್ನು 
ಸ್ಥಳಾಂತರಗೊಳಸಿದೆ; 


ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಹಾಗೂ 
ಕರ್ನಾಟಕ ರಾಜ್ಯ ಮಾಲನ್ಯ ನಿಯಂತ್ರಣ ಮಂಡಳಯ ಸೂಚನೆಗಳನಪ್ಪಯ ಮತ್ತು 
ತಿಪ್ಪಗೊಂಡನಹಳ್ಳಿ ಜಲಾನಯನ ವಲಯ ಪ್ರದೇಶದ ದಿನಾಂಕ: 18.1.2೦೦3ರ 
ಅಧಿಸೂಚನೆಯನ್ವಯ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲ ಕೈಗಾರಿಕಾ 
ಚಟುವಟಕೆಗೆಕಂತೆ (ಆರೆಂಜ್‌, ಗ್ರೀನ್‌ ಮತ್ತು "ರೆಡ್‌ ವರ್ಗ) ವಲಯಗಳನ್ನು 
ನಿರ್ವಹಿಸಿ, ಸೋಂಪುರ 1 ಮತ್ತು ೨ನೇ ಹಂತದ ಕೈಗಾರಿಕಾ ಪ್ರದೇಶದಲ್ಲ 1ರ ಮೀ. 
ಐಫರ್‌.ಗಾಗಿ 7415 ಎಕರೆ. ಓಪನ್‌ ಸ್ಟೇಸ್‌ಗಾಗಿ 7213 ಎಕರೆ ಹಾಗೂ 


ಪಾರ್ಕ್‌.ಗಾಗಿ 189.1 ಎಕರೆ ವಿಪ್ತೀರ್ಣದ ಪ್ರಜೇಶವನ್ನು ಕಾಂಖ್ಲರಿಸಲಾಗಿದೆ. 


ಸದರಿ ಕೈಗಾರಿಕಾ ಪ್ರದೇಶದಲ್ಲ ಹಂಚಿಕೆಯಾಗಿದ್ದ ಘಟಕಗಳಆಗೆ ಜಮೀನು 


ಹಂಚಿಕೆ ಮಾಡುವ ಸಲುವಾಗಿ ಸೋಂಪುರ 1 ಮತ್ತು 2೭ನೇ ಹಂತ 


ಒಂದುಗೂಡಿಸಿದ ಕೈಗಾರಿಕಾ ಪ್ರದೇಶದ ವಿಷ್ಯಾಸೆ ನಕ್ಷೆಯಂತೆ 
ವಲಯಗಳಲ್ಲ ಅನುಮತಿ ಇರುವ ಕೈಗಾರಿಕಾ ಚಟುವಟಕೆಗಳಗೆ (ಆರೆಂಜ್‌, ಗ್ರೀಸ್‌ 
ಮತ್ತು ರೆಡ್‌ ವರ್ಗ) ಅನುಗುಣಬಾಗಿ ಒಟ್ಟು 19 ಉದ್ದಿಮೆದಾರರುಗಳಗೆ 140.54 


ಎಕರೆ ವಿಸ್ತೀಣ೯ದ ನಿವೇಶನಗಳನ್ನು ಬದಲಾವಣೆ ಮಾಡಲಾಗಿದೆ. 


ಆಯಾ 


[C4 


KR 


> 


~ 


(ಈ) 


ಹಾಆ ಕೈಗಾರಿಕೆಗಾಗಿ ಜಮೀನುಗಳನ್ನು ಪಡೆದಿದ್ದ 
ಉದ್ದಿಮೆಗಳನ್ನು ರೂ.57.೦೦ ಲಕ್ಷ ಹಣವನ್ನು 
ಪಾವತಿಸಿ ಖರೀದಿಸಿದ್ದು, ಸದರಿ ಜಮೀನು ಬಫರ್‌ 
ರೋನ್‌ ಎಂದು ತಿಆದ ಮೇಲೆ ಕೆ.ಐ.ಎ.ಡಿ.ಬ. 
ವತಿಯಂದ 2ನೇ ಹಂತ ನಿರ್ಮಾಣ ಮಾಡಿ 
ರೂ.76.೦೦ ಲಕ್ಷಕ್ಷೆ ಹಂಚಿಕೆ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಹೌದು. -: 


ಸೋಂಪುರ 1 ಮತ್ತು 2೦ನೇ ಹಂತದ 


ಕೈಗಾರಿಕಾ ಪ್ರದೇಶದ ವಿನ್ಯಾಸ 


ಪರಿಷ್ಠರಿಸಿದ ಕಾರಣ, ಕೈಗಾರಿಕಾ ಪ್ರದೇಶದ 


ತಾತ್ಕಾಅಕ .ಹೆಂಚಿಕೆ ದರವನ್ನು ಎಕರೆಗೆ 


ರೂ.67.೦೦ . ಲಕ್ಷದಂತೆ ಹಂಚಿಕೆ ಪಡೆದ 


ಉದ್ದಿಮೆದಾರರುಗಳಗೆ ಎಕರೆಗೆ ರೂ.73.82 
ಲಕ್ಷದಂತೆ ಮತ್ತು ಸೋಂಪುರ 1ನೇ ಹಂತದ 
ಸಬ್‌.ಲೇಔಟ್‌.ನಲ್ಲ ರೂ.70.೦೦ ಲಕ್ಷದಂತೆ 
ಹಂಚಿಕೆ ಪಡೆದ ಉದ್ದಿಮೆದಾರರುಗಳಗೆ ಎಕರೆಗೆ 


ರೂ.78.82 ಲಕ್ಷದಂತೆ ಪರಿಷ್ಠರಿಸಲಾಗಿದೆ. 


(Wಉ) 


ಉದ್ದಿಮೆದಾರರು ಮೊದಲು ಪಡೆದ ಜಾಗಕ್ಕೆ ' 
ರೂ.೮7.೦೦ ಲಕ್ಷ ಹಣಕ್ಜೆ ನೊಂದಣಿ ಹಣವನ್ನು 


ಕಟ್ಟದ್ದು. ಹಾಅ ಸೊಂದಾಯಿತೆ ಜಾಗವನ್ನು 


ಕೆ.ಐ.ಎ.ಡಿ.ಅ.ರವರು ಹಿಂಪಡೆದು ಬದಲ 
ನಿವೇಶನವಾಗಿ 2ನೇ ಹಂತದಲ್ಲ ನೀಡಿದ್ದು. 
ಹೊಸದಾಗಿ ಖರೀದಿಸುತ್ತಿರುವ ಜಾಗಕ್ಣೆ ಸಂಪೂರ್ಣ 


'| ರೂ.75.೦೦ ಲಕ್ಷಗಳಗೆ ನೊಂದಣಿ ಶುಲ್ಲ ಕಟ್ಟುವಂತೆ 


ಒತ್ತಾಯುಪಿರುವುದು ನಿಜವೇ; ಮೊದಲು ನೊಂದಣಿ 
ಸಲುವಾಗಿ ಕಟ್ಟಿದ ರೂ.57.೦೦ ಲಕ್ಷ ಕಟ್ಟದ 
ನೊಂದಣಿ ಶುಲ್ಗವನ್ನು ಕಡಿತಗೊಳಸಿ 
ಉದ್ದಿಮೆದಾರರಿಗೆ ಅನುಕೂಲ ಮಾಡಿಕೊಡಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


"| ಹೆಚ್ಚುವರಿಯಾಗಿ ಪಾವತಿಸಿರುವ 


ಹಂಚಿಕೆದಾರರು, ರೂ.57.೦೦ ಲಕ್ಷದಂತೆ 
ತಾತ್ನಾಲಕೆ ಹಂಚಿಕೆ ದರದಲ್ಲ, ಹಣ ಪಾವತಿಸಿ 
ಗುತ್ತಿಗೆ ಕರಾರು ಪತ್ರವನ್ನು ಪಡೆದುಕೊಂಡ 
ಪ್ರಕರಣಗಳಲ್ಲ. ಪರಿಷ್ಕರಿಸಿದ ತಾತ್ಲಾಅಕ ಹಂಚಿಕೆ 
ಡರ ರೂ.73.82 ಲಕ್ಷವಾಗಿದ್ದು, ಈ ವ್ಯತ್ಯಾಸದ 
ಮೊತ್ತವನ್ನು ಪಾವತಿಸಿಕೊಂಡು. ಸಪ್ಲಿಮೆಂಟರಿ 


ಗುತ್ತಿಗೆ ಕರಾರು ಪತ್ರ ಮಾಡಿಕೊಡಲಾಗಿದೆ. 

ಸಸ್ಲಿಮೆಂಟರಿ ಗುತ್ತಿಗೆ ಕರಾರು ಪತ್ರದಲ್ಲ 
ಹಿಂದೆ ನೋಂದಣಿಯಾಗಿರುವ ಗುತ್ತಿಗೆ ಕರಾರು 
ಪತ್ರದ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ. 
ವ್ಯತ್ಯಾಸದ 
ಮೊತ್ತವನ್ನು ಸಮೂದಿಸಲಾಗಿದೆ. 


ಕೆ.ಐ.ಐ.ಡಿ.ಅ.ಯು ನೀಡಿದ ಸಪ್ಲಿಮೆಂಟರಿ 


ನಕ್ಷೆಯನ್ನು |." 


kj 


ಗುತ್ತಿನ" ಕರಾರು ಪತ್ರದ ಅನ್ನಯ ಹೆಚ್ಚುವರಿಯಾಗಿ 
ಪಾವತಿಸಿರುವ ಪ್ಯತ್ಯಾಸದ ಮೊತ್ತಕ್ಕೆ ಸಂಬಂಧಪಟ್ಟ 
ಹೆ ನೊಂದಣಾಧಿಕಾರಿ ಇವರು ಒಪ್ಪದೇ, ಬಟ್ಟು 
ಪರಿಷ್ಟೃತ ಹಂಚಕೆ ದರ ರೂ.73.82 ಲಕ್ಷದಂತೆ 
ಮುದ್ರಾಂಕ ಶುಲ ಹಾಗೂ ನೋಂದಣಿ 
ಶುಲ್ಲಗಳನ್ನು ಪಡೆದು, ನೊಂದಣಿ ಮಾಡಿರುತ್ತಾರೆ. 


ಸಂಖ್ಯೆ: ಸಿಐ ರ! 'ಐಎಪಿ (ಇ) 2೦೦1 


ad 
MU 


AV 
| (ಜಗೆದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


B- 


pe 


